ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 30-03-2021 ಪ್ರಶ್ನೆ ಸಂಖ್ಯೆ: 2063(2456) 

ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಅರವಿಂದ ಕುಮಾರ್‌ ಅರಳಿ(ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 30-03-2021 

ಉತ್ತರಿಸುವ ಸಚಿವರು: ಮಾನ್ಯ ಸಹಕಾರ ಸಚಿವರು 

ವಿಷಯ: ಕರ್ನಾಟಿಕ ರಾಜ್ಯ ಸಹಕಾರಿ ಬ್ಯಾಂಕ್‌ ನಿಗಮದಿಂದ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳ 


ವಿವರ 


(ಅ) ಕರ್ನಾಟಿಕ ರಾಜ್ಯ ಸಹಕಾರಿ ಬ್ಯಾಂಕ್‌ ನಿಯಮಿತ, ಕೇಂದ್ರ ಕಛೇರಿ, ಇಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿರುವ ಅಧಿಕಾರಿ/ನೌಕರರು ಎಷ್ಟು; (ಹೆಸರು ಮತ್ತು ಹುದೆವಾರು ವಿವರ 
ನೀಡುವುದು) 


(ಆ) ಸದರಿ ಬ್ಯಾಂಕ್‌ನಲ್ಲಿ ಹೈದ್ರಾಬಾದ್‌-ಕರ್ನಾಟಕ ಭಾಗಕ್ಕೆ ಸಂವಿಧಾನದ ಅನುಚ್ಛೇದ 
371(ಜೆ) ರನ್ನಯ ನೇಮಕಾತಿಯಲ್ಲಿ ಮೀಸಲಾತಿಯನ್ನು ನಿಗಧಿಪಡಿಸಲಾಗಿದೆಯೇ; 371(ಜಿ) 
ರನ್ನ್ವಯ ಪದೋನ್ನತಿ ಪಡೆದವರ ವಿವರಗಳನ್ನು ಹೆಸರು ಮತ್ತು ಹುದ್ಮೆವಾರು ನೀಡುವುದು) 


(ಇ) ಇಲ್ಲದಿದ್ದಲ್ಲಿ, ನಿಗಧಿಪಡಿಸದಿರಲು ಕಾರಣಗಳೇನು ಮತ್ತು ಇದರಿಂದ ಅನುಚ್ಛೇದ 371(ಜೆ) 
ಉಲ್ಲಂಪಖಸಿದಂತಾಗುವುದಿಲ್ಲವೇ ಹಾಗೂ ನೌಕರರಿಗೆ ಅನ್ಯಾಯ ಮಾಡಿದಂತಾಗುವುದಿಲ್ಲವೇ? 
(ವಿವರ ನೀಡುವುದು) 


